ಕರ್ನಾಟಕ ವಿಧಾನ ಪರಿಪತ್ತು 


[ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1776 
| ಮಾನ್ಯ ಸದಸ್ಯರ ಹೆಸರು ಶ್ರೀ ಕುಶಾಲಪ್ಪ ಎಂ. ಪಿ. (ಸುಜಾ) (ಸಳೀಯ 
ಸಂಸ್ಥೆಗಳ ಕ್ಷೇತು 
ಉತ್ತರಿಸಬೇಕಾದ ದಿನಾಂಕ | 14/03/2022 
ಉತ್ತರಿಸಬೇಕಾದ ಸಚಿವರು ಮಾನ್ಯ ಆರೋಗ್ಯ & ಕುಟುಂಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 

ಪ್ರ. ಪ್ರಶ್ನೆ ಉತ್ತರ 

ಸಂ 

ಅ) | ಕೊಡಗು . ಜಿಲ್ಲೆಯ ಮಡಿಕೇರಿ 

'|ಮತ್ತು ವಿರಾಜಪೇಟೆ ಕ್ಲೇತ್ರದಲ್ಲಿ, 
ಸೂಪರ್‌ ಸೈಪಾಲಿಟಿ: ಆಸ್ಪತ್ರೆ 
ಇಲ್ಲದಿರುವುದರಿಂದ ಅಲ್ಲಿನ 
ಸಾರ್ವಜನಿಕರಿಗೆ ಮೈಸೂರು, | ಬಂದಿದೆ. 
ಬೆಂಗಳೂರು, 
ಮಂಗಳೂರಿನಂತಹ ದೂರದ 
ಆಸ್ಪತೆಗೆ ಹೋಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: 

ಆ) | ಸಾರ್ವಜನಿಕರ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಮಡಿಕೇರಿಯು 
ಹಿತದೃಷ್ಠಿಯಿಂದ ಐದು | ಅಧೀನ ಬೋಧಕ ಆಸ್ಪತ್ರೆಯು 300 ಹಾಸಿಗೆ ಸಾಮರ್ಥ್ಯ 
ತಾಲ್ಲೂಕುಗಳನ್ನೊಳಗೊಂಡ ಹೊಂದಿದ್ದು ಹೆಚ್ಚಿವರಿಯಾಗಿ 450 ಹಾಸಿಗೆ ಸಾಮಾರ್ಥ್ಯದ 
ಮಡಿಕೇರಿಯಲ್ಲಿ ಸೂಪರ್‌ | ಆಸ್ಪತ್ರೆ ಕಟ್ಟಿಡ ಕಾಮಗಾರಿ ಪ್ರಗತಿಯಲ್ಲಿದ್ದು, ಲಭ್ಯವಿರುವ 
ಸೈಪಾಲಿಟಿ ಆಸ್ಪತ್ರೆಯನ್ನು | ಎಲ್ಲಾ ಚಿಕಿತ್ಸೆಗಳನ್ನು 'ಆಸ್ಪತ್ರೆಯಲ್ಲಿಯೇ 
ನಿರ್ಮಾಣ ಮಾಡಲು ಸರ್ಕಾರ | ಒದಗಿಸಲಾಗುತ್ತಿದೆ. ಸೂಪರ್‌ ಸೈಪಾಲಿಟಿ ಚಿಕಿತ್ಸ 
ಕೈಗೊಂಡ ಕ್ರಮಗಳೇನು? ಅಗತ್ಯವಿರುವ ಕೆಲವೇ ಸಂದರ್ಭಗಳಲ್ಲಿ ಮಾತ್ರ ರೋಗಿಯ 

ಇಚ್ಛಾನುಸಾರ ಶಿಫಾರಸ್ಸು ಮಾಡಲಾಗುತ್ತಿದೆ. 


(ಸಂಪೂರ್ಣ ವಿವರ ನೀಡುವುದು) 


ಕೊಡಗು ವೈದ್ಯಕೀಯ ವಿಜ್ನಾನಗಳ ಸಂಸ್ಥೆ ಮಡಿಕೇರಿ 
ಇಲ್ಲಿ ಸೂಪರ್‌ ಸೈಪಾಲಿಟಿ ಆಸ್ಪತ್ರೆಯನ್ನು ನಿರ್ಮಾಣ 
ಮಾಡುವ ಬಗೆಗಿನ ಪ್ರಸ್ತಾವನೆ ಸರ್ಕಾರದ 
ಮುಂದಿರುವುದಿಲ್ಲ. 


ಕಡತ ಸಂ: ಎ೦ಇಡಿ 120 ಎಂ ಎಸ್‌ ಎಫ್‌ 2022 


ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


